ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1475 
2. ಸದಸ್ಯರ ಹಸರು : ಮಾನ್ಯ ಪ್ರಕಾಶ್‌ ಕೆ ರಾಥೋಡ್‌ (ನಾಮನಿರ್ದೇಶನ 
ಹೊಂದಿದವರು) 
3. ಉತ್ತರಿಸಬೇಕಾದ ದಿನಾಂಕ : 19.03.2020 
4, ಉತ್ಲೆರಿಸುವ ಸಚಿವರು : ಮಾನ್ಯ ಮುಖ್ಯಮಂತಿಗಳು 
MSE: f SNR. 


| ಅ) ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ 


ಹಣಕಾಸು ಅಭಿವೃದ್ಧಿ ನಿಗಮದಿಂದ ರಾಜ್ಯ ಹಣಕಾಸು ಸಂಸ್ಥೆಯಿಂದ ನೀಡಿರುವ 

ಯಾವ ಯಾವ ಕೈಗಾರಿಕೆ ಹಾಗೂ | ಕೈಗಾರಿಕಾವಾರು ಮಂಜೂರಾತಿ ವಿವರ 

ಉದ್ಯಮಗಳಿಗೆ ಯಾವ ಯಾವ | ಅನುಬಂಧ-1ರಲ್ಲಿ ನೀಡಲಾಗಿದೆ. 
ೋಜನೆಯಡಿಯಲ್ಲಿ ಎಷು ಪ್ರ 0) 

ಯೋಜನೆಯಡಿಯಲ್ಲಿ ಎಷ್ಟು ಪ್ರಮಾಣದ ದ್ರ ಮೂರು ವರ್ಷಗಳಲ್ಲಿ ಕರ್ನಾಟಕ 


| ಹ ರವನ್ನು ನೀಡಲಾಗುತ್ತಿದೆ: 
| ಣಕಾಸು ನೆರವನ ಡಲಾಗುತ್ತಿ ರಾಜ್ಯ ಹಣಕಾಸು ಸಂಸ್ಥೆಯಿಂದ 


WRN ಒದಗಿಸು ಸನುವ) | ಯೋಜನಾವಾರು ಮಂಜೂರಾತಿ ವಿವರ 
| ಅನುಬಂಧ-2ರಲ್ಲಿ ನೀಡಲಾಗಿದೆ. 


'ಆ) ಮಹಿಳಾ ಉದ್ಯಮಿಗಳಿಗೆ ಯಾವ ಮಹಿಳಾ ಉದ್ಯಮಿಗಳಿಗೆ ಈ ಕೆಳಕಂಡ 
ವಿಶೇಷವಾದ ಯೋಜನೆಯನ್ನು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. 
ಹಮ್ಮಿಕೊಳ್ಳಲಾಗಿದೆ? | 


nam ಉದ್ದಿಮೆದಾರರಿಗೆ . ರಾಜ್ಯ 
[ ರ್ಕಾರದ ಬಡ್ಡಿ ಸಹಾಯಧನ ಯೋಜನೆ: 


| ಈ ಯೋಜನೆಯಡಿ ತಯಾರಿಕಾ ಕ್ಷೇತ್ರ 

| ಹಾಗೂ ಸೇವಾ ಕ್ಷೇತ್ರದಲ್ಲಿ ಸಣ್ಣ ಹಾಗ 
ಮಧ್ಯಮ ವರ್ಗದ “ಕೈಗಾರಿಕ ಘಟಕಗಳನ್ನು 
| ಸ್ಥಾಪಿಸುವ ಮಹಿಳಾ ಉದ್ದಿಮೆದಾರರಿಗೆ 
| | 200.00 ಲಕ್ಷ ರೂ.ಗಳವರೆಗೆ ಶೇ.4 
| ರಷ್ಟು ಬಡ್ಡಿ ದರದಲ್ಲಿ ಸಾಲದ ಸೌಲಭ್ಯ 
! | ನೀಡಲಾಗುವುದು. ಸಾಮಾನ್ಯ ಬಡ್ಡಿ ದರದ 
ವ್ಯತ್ಯಾಸ ಮೊತ್ತವನ್ನು ಬಡ್ಡಿ 
ಸಹಾಯಧನವೆಂದು ಪರಿಗಣಿಸಿ ಕರ್ನಾಟಕ 
ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 
ಮರುಪಾವತಿಸ ಲಾಗುತ್ತದೆ. 


ನ್‌. 
ಸಂಖ್ಯೆ : ಆಇ 11 ಬಿಎಫ್‌ಸಿ 2020 (ಬಿ.ಎಸ್‌.ಯಡಿಯೂರಪು) 
ಮುಖ್ಯಮಂತ್ರಿ 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 


ಅನುಬಂಧ-1 


ಕಳೆದ ಮೂರು ವರ್ಷಗಳ ಕೈಗಾರಿಕಾವಾರು ಮಂಜೂರಾತಿ 


ಹೋಟೆಲ್‌ ರೆಸ್ಟೋರೆಂಟ್‌ 
ಕಟ್ಟಡ ನಿರ್ಮಾಣ ಚಟುವಟಿಕೆಗಳು 
ಆಹಾರ ಮತ್ತು ಪಾನೀಯಗಳು 


ಇಂಜಿನೀಯರಿಂಗ್‌ 


ಇತರೆ ಉತ್ಪನ್ನಗಳು 

ರಾಸಾಯವನಿಕಗಳು 

ಇತರೆ 

ಜವಳಿ ಮತ್ತು ಸಿದ್ಧ ಉಡುಪುಗಳು 

ರಬ್ಬರ್‌ ಮತ್ತು ರಬ್ಬರ್‌ ಉತ್ಪನ್ನಗಳು 
ಮುದ್ರಣ ಮತ್ತು ಪ್ರಕಾಶನ 

ಮೂಲ ಲೋಹ 

ಸಾರಿಗೆ / ಸಾರಿಗೆ ಉಪಕರಣಗಳು 

ಮರ ಮತ್ತು ಬಿರಡೆ / ಪೀಠೋಪಕರಣಗಳು 
ಕಾಗದ ಮತ್ತು ಕಾಗದ ಉತ್ಪನ್ನಗಳು 


(ಮೊತ್ತ ಕೋಟಿ ರೂಗಳಲ್ಲಿ) 
2016-17 2017-18 2018-19 


ಮೊತ್ತ 
60.81 
58.92 
69.87 
81.66 
64.83 
106.42 
23.63 
164.66 
25.95 
6.76 
20.1 
12.5 
17.36 
11.31 
8.65 


ಒಟ್ಟು 733.43 


ಮೊತ್ತ ಮೊತ್ತ 
113.08 207.09 
36.1 27.36 
124.4 
118.72 
105.38 
135.75 
12.77 
74 
47.07 
1.21 
7.31 
19.68 
14.01 
16.11 
19.77 
842.13 1098.73 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
ಅನುಬಂಧ-2 


ಕಳೆದ ಮೂರು ವರ್ಷಗಳ ಯೋಜನಾವಾರು ಮಂಜೂರಾತಿ 
(ಮೊತ್ತ ಕೋಟಿ ರೂ.ಗಳಲ್ಲಿ) 


ಕ್ರ ಯೋಜನೆಗಳು 2016-17 2017-18 2018-19 
ಸಂ. 


ಏಕಗವಾಕ್ಷಿ ಯೋಜನೆ 


ಕೆಡಿಟ್‌ ಲಿಂಕ್ಸ್‌ ಕ್ಯಾಪಿಟಲ್‌ ಸಬ್ಬಿಡಿ 
ಪ್ರಿವಿಲೇಜಡ್‌ ಉದ್ದಿಮೆದಾರರು 
ನರ್ಸಿಂಗ್‌ ಹೋಮ್‌ / ಆಸ್ಪತ್ರೆಗಳು 


ಅಲ್ಪಸಂಖ್ಯಾತರು 

ಮಹಿಳಾ ಉದ್ಯಮಿಗಳಿಗೆ 

ವಿಶೇಷ ಬಡ್ಡಿ ಸಹಾಯ ಯೋಜನೆ 
ಹಾಲಿ ಉದ್ದಿಮೆದಾರರಿಗೆ 

ಮೊದಲ ಪೀಳಿಗೆ ಉದ್ದಿಮೆದಾರರು 


